KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೧, ೨೦೧೧ (ವೈಶಾಖ ೧ ಶಕ ವರ್ಷ ೧೯೩೩) ಸಂಚಿಕೆ ೧೬ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 








ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ನಡವಳಿಕೆಗಳು 

ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುನ್ನೇಕೊಳಲು ಗ್ರಾಮದ ಸ.ನಂ.23ರಲ್ಲಿನ 0.18 ಗುಂಟೆ ಜಮೀನನ್ನು 

ಮೆ: ಉಷಾ ಮಾರ್ಟಿನ್‌ ಪವರ್‌ ಕಂಪನಿ ಲಿ. ಇವರಿಗೆ ಮ೦ಜೂರು ಮಾಡುವ ಬಗ್ಗೆ. 

ಉಲ್ಲೇಖ: 1) ಮೆ: ಉಷಾ ಮಾರ್ಟಿನ್‌ ಪವರ್‌ ಕಂಪನಿ ಲಿ. ಇವರ ಪರವಾಗಿ ಜಿ.ಪಿ.ಎ. ಹೋಲ್ಡರ್‌ ಮೆ: ರೋಹನ್‌ ಬಿಲ್ಬರ್ಸ್‌ ರವರ 

ಮನವಿ ದಿನಾಂಕ:29.09.2007. 
2) ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌.ಎನ್‌.ಡಿ:ಸಿಆರ್‌:535/07-08, 
ದಿನಾ೦ಕ:16.06.2008. 
3) ಸರ್ಕಾರದ ಆದೇಶ ಸಂಖ್ಯೆ: ಆರ್‌.ಡಿ.148 ಎಲ್‌.ಜಿ.ಬಿ. 2009, ದಿನಾ೦ಕ:17.02.2011. 
ಪ್ರಸ್ತಾವನೆ: 

ಮೆ: ಉಷಾ ಮಾರ್ಟಿನ್‌ ಪವರ್‌ ಕಂಪನಿ ಲಿ. ಇವರ ಪರವಾಗಿ ಜಿ.ಪಿ.ಎ. ಹೋಲ್ಡರ್‌ ಮೆ: ರೋಹನ್‌ ಬಿಲ್ಬರ್ಸ್‌ ರವರು ಉಲ್ಲೇಖ (1) 
ರಂತೆ ಮನವಿ ಸಲ್ಲಿಸಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುನ್ನೇಕೊಳಲು ಗ್ರಾಮದ ಸ.ನಂ.22, 23, 24 ಮತ್ತು 28ರಲ್ಲಿ ಒಟ್ಟು 
7.33 ಎಕರೆ: ಗುಂಟೆ ಜಮೀನನ್ನು ಭೂ ಪರಿವರ್ತಿಸಿ ಮೆ: ಉಷಾ ಮಾರ್ಟಿನ್‌ ಪವರ್‌ ಕಂಪನಿ ಲಿ, ರವರು ಜಂಟಿಯಾಗಿ ಅಭಿವೃದ್ಧಿ ಪಡಿಸಲು 
ಜಮೀನಿನ ಮಾಲೀಕರು ನೀಡಿರುತ್ತಾರೆ. ಈ ಜಮೀನಿನ ಪೈಕಿ ಸ.ನಂ.23 ರಲ್ಲಿನ ಹಳ್ಳದ "ಬಿ' ಖರಾಬ್‌ 0.18 ಗುಂಟೆ ಜಮೀನನ್ನು ಮಂಜೂರು 
ಮಾಡುವಂತೆ ಕೋರಿರುತ್ತಾರೆ. 

ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ (2) ರಲ್ಲಿ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರು ವರದಿ ನೀಡಿದ್ದು, ಅದರಂತೆ 
ಸರ್ಕಾರದ ನಿರ್ದೇಶನದಂತೆ ಪ್ರಸ್ತಾವಿತ ಜಮೀನನ್ನು ಸಾರ್ವಜನಿಕ ಹಕ್ಕಿನಿಂದ ವಿಹಿತಗೊಳಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 
68(1) ರನ್ವಯ ದಿನಾಂಕ:29.01.2008ರಲ್ಲಿ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರು ನಮೂನೆ 27ರಲ್ಲಿ ಸಾರ್ವಜನಿಕ ಪ್ರಕಟಣೆಯನ್ನು 
ಹೊರಡಿಸಿದ್ದು, ಸಾರ್ವಜನಿಕರಿಂದ ಯಾವುದೇ ಆಕ್ಷೇಪಣೆ ಬಂದಿರುವುದಿಲ್ಲ. ತದನಂತರ ದಿನಾಂಕ:21.12.2009ರ ಅಧಿಸೂಚನೆಯಲ್ಲಿ ಸದರಿ "ಬಿ' ಹಳ್ಳದ 
ಖರಾಬು ಜಮೀನನ್ನು ಸಾರ್ವಜನಿಕ ಹಕ್ಕಿನಿಂದ ವಿಹಿತಗೊಳಿಸಲು ನಮೂನೆ 29ರಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

ಉಲ್ಲೇಖ (3)ರ ಸರ್ಕಾರದ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ಮುನ್ನೇಕೊಳಲು ಗ್ರಾಮದ ಸ.ನಂ.23ರಲ್ಲಿನ 0.18 ಗುಂಟೆ 
ಜಮೀನನ್ನು ಮೆ: ಉಷಾ ಮಾರ್ಟಿನ್‌ ಪವರ್‌ ಕಂಪನಿ ಲ್ಲಿ ಇವರಿಗೆ ಪ್ರಸಕ್ತ ಮಾರುಕಟ್ಟೆ ದರ ಹಾಗೂ ನಿಯಮಾನುಸಾರ ಇತರೆ ಶುಲ್ಕಎಧಿಸಿ, 


(೩೨೧) 


೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 





ಮಂಜೂರು ಮಾಡಲು ಸರ್ಕಾರವು ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತಾವಿತ 0.18 ಗುಂಟೆ 'ಬಿ' ಹಳ್ಳದ ಖರಾಬು ಜಮೀನಿಗೆ ಮಾರುಕಟ್ಟೆ ದರ 
1,76,41,800-00 ರೂ.ಗಳ ಹಾಗೂ ವಾಸದ ಉದ್ದೇಶಕ್ಕೆ ಭೂ ಪರಿವರ್ತನ ಶುಲ್ಕ ರೂ.24,503-00 ಹಾಗೂ ಪೋಡಿ ಶುಲ್ಕ ರೂ.55-00 ಒಟ್ಟು 
1,76,63,358-00 ರೂ.ಗಳನ್ನು ಅರ್ಜಿದಾರರು ದಿನಾಂಕ:22.03.2011 ರಂದು ಎಸ್‌.ಬಿ.ಎಂ. ರಾಮಮೂರ್ತಿನಗರ ಶಾಖೆಯಲ್ಲಿ ಪಾವತಿಸಿ, ಚಲನ್‌ 
ಹಾಜರುಪಡಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ 
ಸಂಖ್ಯೆ: ಎಲ್‌.ಎನ್‌.ಡಿ(ಪೂ) ಸಿ.ಆರ್‌:207/07-08, ದಿನಾ೦ಕ:26.03.2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ನಿಯಮ 27ರಡಿ ಸರ್ಕಾರ ಮಾಡಿರುವ ಆದೇಶದಂತೆ, 
ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಮುನ್ನೇಕೊಳಲು ಗ್ರಾಮದ ಸ.ನಂ.23ರಲ್ಲಿನ 0.18 ಗುಂಟೆ ಜಮೀನನ್ನು ಮೆ: ಉಷಾ 
ಮಾರ್ಟಿನ್‌ ಪವರ್‌ ಕಂಪನಿ ಲಿ, ಇವರಿಗೆ ವಾಸದ ಉದ್ದೇಶಕ್ಕೆ ಮಂಜೂರು ಮಾಡಿ ಆದೇಶಿಸಿದೆ. 
ಜಿ.ಎಸ್‌. ನಾಯಕ್‌ 
ಪಿ.ಆರ್‌. 117 ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಪುರಸಭಾ ಕಾರ್ಯಾಲಯ, ಸಕಲೇಶಪುರ 
ಅಧಿಸೂಚನೆ 
ಸಂಖ್ಯೆ: ಪು.ಸ.ಸ./ ಮಾ.ಹ/239/2011-12, ದಿನಾಂಕ:01.04.2011 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005ರ (೦60/8 ಸಿಂ! 22 0! 2005) ಸೆಕ್ಷನ್‌ 5(0, 5(2), 19(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸಕಲೇಶಪುರ ಪುರಸಭೆಯಲ್ಲಿ ಮಾಹಿತಿ ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ 
ಒದಗಿಸಲು ಮಾಹಿತಿ ಕೋರುವ ಅರ್ಜಿಗಳನ್ನು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಕ್ರಮವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನಾಗಿ_ಈ ಕೆಳಕಂಡಂತೆ ನೇಮಿಸಲಾಗಿದೆ. 


























ಇಲಾಖೆಯ ಹೆಸರು ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 2005ರ | ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ ಮಾಹಿತಿ ಪಡೆಯುವ ಹಕ್ಕು 
ಸೆಕ್ಟನ್‌ 5(1)ರ ಪ್ರಕಾರ ಸಾರ್ವಜನಿಕ 2005ರ ಸೆಕ್ಷನ್‌ 5(2)ರ ಪ್ರಕಾರ ಕಾಯ್ದೆ 2005ರ ಸೆಕನ್‌ 19(1)ರ 
ಖು ಖು ೧ ಖೃ 
ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಪ್ರಕಾರ ಮೇಲ್ಮನವಿ ಪ್ರಾಧಿಕಾರಿ 
ಅಧಿಕಾರಿ 
ಪುರಸಭೆ ಸಕಲೇಶಪುರ ಶ್ರೀ ಮಹೇಶ್‌ ಕಛೇರಿ, ವ್ಯವಸ್ಥಾಪಕರು ಶ್ರೀ ಶಾಂತಕುಮಾರ್‌, ದ್ವಿದ.ಸ. ಮುಖ್ದಾಧಿಕಾರಿ ಪುರಸಭೆ 
ಮುಖ್ಯಾಧಿಕಾರಿ, 
ಪಿಡಿ-3 ಪುರಸಭೆ, ಸಕಲೇಶಪುರ. 


ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ಥಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ:01/ಭೂಸ್ಟಾಗ್ರಾ-2011, ದಿನಾಂಕ:10ನೇ ಮಾರ್ಚ್‌, 2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯದ 
ಯೋಜನೆಯ ಏತನೀರಾವರಿ 17 ಮತ್ತು 18ನೇ ಕಿ.ಮೀ. ಎಡದಂಡೆ ನಾಲೆ ನಿರ್ಮಾಣಕ್ಕೆ ಹಾಗೂ ಪುನರ್‌ವಸತಿ ಕಲ್ಪಿಸಲು ಅವಶ್ಯವಿದೆ ಎಂದು 
ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ರಾಜಿಕಾ/ಎಲ್‌ಎಕ್ಯೂ ಎಸ್‌.ಆರ್‌:44/09-10, ದಿನಾಂಕ:20.07.2010 ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 
) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ 
ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ 
ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ 
ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 
3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ 
ಇಡಲಾಗಿದೆ. (ಎಲ್‌ಎಕ್ಕೂ.ಎಸ್‌ಆರ್‌:10/09-10) 















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೨೩ 
ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಕೋಟೆಕೊಪ್ಪ, ಐ-ಗೊಲ್ಲಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1, ಚಿಕ್ಕಕೆಂಪಮ್ಮ ಕೋಂ ಕೆಂಪೇಗೌಡ ಚಿಕ್ಕಕೆಂಪಮ್ಮ ಕೋಂ ಕೆಂಪೇಗೌಡ 35/೩3 ಖಿಷ್ಟಿ 35 35 35 35 0-10 — 
ಆ ವೀರಭದ್ರಯ್ಯ ಬಿನ್‌ ಗುಳ್ಳಶಿವನೇಗೌಡ ವೀರಭದ್ರಯ್ಯ ಬಿನ್‌ ಗುಳ್ಳಶಿವನೇಗೌಡ 35/83 ಮುಷ್ಟಿ 35 35 35 35 0-16 ದ 
3. ಕೆಂಪೇಗೌಡ ಉ। ಗುಂಡಪ್ಪ ಬಿನ್‌ ಕೆಂಪೇಗೌಡ ಕೆಂಪೇಗೌಡ ಉ। ಗುಂಡಪ್ಪ ಬಿನ್‌ 35/ಪಿ2 ಖುಷ್ಕಿ 35 35 35 45 1-08 — 
ಕೆಂಪೇಗೌಡ 
4. ಮುದ್ದೇಗೌಡ ಬಿನ್‌ ಲೇ! ತಮ್ಮೇಗೌಡ ಮುದ್ದೇಗೌಡ ಬಿನ್‌ ಲೇ! ತಮ್ಮೇಗೌಡ 45 ಖುಷ್ಟಿ 45 45 35 45 0-05 — 
5. ಶೊಂಬಮ್ಮ ಕೋಂ ಮುದ್ದೇಗೌಡ ಶೊಂಬಮ್ಮ ಕೋಂ ಮುದ್ದೇಗೌಡ 45 ಖಿಷ್ಟಿ 45 45 35 45 1-05 ದ 
6. ಕರೀಗೌಡ ಬಿನ್‌ ಕರೀಗೌಡ ಕರೀಗೌಡ ಬಿನ್‌ ಕರೀಗೌಡ 184 ಖುಷ್ತಿ ಉಳಿಕೆ ಉಳಿಕೆ ದ ಉಳಿಕೆ 0-30 ದ 
ಸಿ ಯು.ಪಿ. ಶರತ್‌ ಬಿನ್‌ ಲೇ। ಪ್ರೇಮ್‌ಕುಮಾರ್‌ ಯು.ಪಿ. ಶರತ್‌ ಬಿನ್‌ ಲೇ। 142/2 ಖುಷ್ಕಿ 118 143 145, 117 ಉಳಿಕೆ 2-26 — 
ಪ್ರೇಮ್‌ಕುಮಾರ್‌ 
8. | ಎಂ. ಬಸಪಾಜಿ ಬಿನ್‌ ಮರಿಲಿಂಗೇಗೌಡ ಎಂ. ಬಸಪಾಜಿ ಬಿನ್‌ ಮರಿಲಿಂಗೇಗೌಡ 142/1 ಖುಷ್ತಿ ಉಳಿಕೆ 143 142/2 141 0-26 — 
ಐ-ಗೊಲ್ಲಹಳ್ಳಿ 
ನಂಜುಂಡೇಗೌಡ ಬಿನ್‌ ಕಪನೀಗೌಡ ನಂಜುಂಡೇಗೌಡ ಬಿನ್‌ ಕಪನೀಗೌಡ 119 ಕೋಟೆ ಕೋಟೆ ಕೋಟೆ ಕೋಟೆ 0-24 ದ 
ಗ್ರಾಮದ ಗ್ರಾಮದ ಗ್ರಾಮದ ಗ್ರಾಮದ 
ಗಡಿ ಗಡಿ ಗಡಿ ಗಡಿ 
ಒಟ್ಟು 7-30 — 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.119 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಭೂಸ್ವಾಧೀನ-2) 


ಕಂದಾಯ ಇಲಾಖೆ. 


೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ 
ಅಧಿಸೂಚನೆ ಕ್ರಮಾಂಕ:ಭೂಸ್ವಾ/ ವಿಐ-66/2010-11, ದಿನಾಂಕ:03.04.2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1ರ 4ನೇ ಪ್ರಕರಣದ (1ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತುಂಗಾ 
ಮೇಲ್ಪಂಡೆ ಯೋಜನೆ ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿವಸಗಳೊಳಗಾಗಿ ಅಥವಾ ಇದಕ್ಕೆ ಮುಂಚೆ 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇಂತಹ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನ೦ತರ ದಾವಣಗೆರೆ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಸದರಿ ಭೂಮಿಗಳ ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ಹೊನ್ನಾಳಿ ಹೋಬಳಿ: ಕಸಬಾ ಗ್ರಾಮ: ಹತೂರು 
ಕ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ವಿವರ 
ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿ: ಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ. ಸ.ನಂ. ಎ-ಗುಂ ರೂ.ಪೈ. 
1 2 3 4 5 7 8 9 10 11 
1) ಕುಸುಮ ಕೋಂ ಲೇಟ್‌ ಹೆಚ್‌. ಶಂಕ್ರಪ್ಪ ಸ್ವಂತ 22 ಖುಷ್ಕಿ 22 20 ರಸ್ತೆ ಹಳ್ಳ 1-14 2-73 
2) ಹೆಚ್‌. ಜಯಪ್ಪ ಬಿನ್‌ ಹನುಮಂತಪ್ಪ 
3) ಶಾಂತಮ್ಮ ಕೋಂ ಹನುಮಂತಪ್ಪ 
4) ಅನ್ನಪೂರ್ಣಮ್ಮ ಕೋಂ ಸುಭಾಷ್‌ ಚಂದ್ರ 
1-14 









































ವಿಸ್ತೀರ್ಣ ಒಂದು ಎಕರೆ ಹದಿನಾಲ್ಕು ಗುಂಟೆ ಮಾತ್ರ 


ಪಿ.ಆರ್‌.120 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೨೫ 





ಕಂದಾಯ ಸಚಿವಾಲಯ 
ಭೂಸ್ಥಾಧೀನ ಕಾಯ್ದೆ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕಂ.ಇ.38: ಭೂಸ್ವಾಶಿ:2010, ದಿನಾಂಕ:1ನೇ ಏಪ್ರಿಲ್‌, 2011 

ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಿವಮೊಗ್ಗ ನಗರದ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅಗತ್ಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚಿತ ಕ್ರಮಾಂಕ ಆರ್‌(3) ಎಲ್‌ಎಕ್ಯೂಎಸ್‌ಆರ್‌.1/0-11 ದಿನಾ೦ಕ:17.04.2010ರ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33/1991ರನ್ವಯ 
ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ 1894ರ (ಕೇಂದ್ರ ಕಾಯ್ದೆ 1894(1) 5ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1)ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ 
ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಕಾಯ್ದೆ 
ಕಲಂ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನುಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳಲು ಸದರಿ ಕಾಯ್ದೆಯ ಕಲಂ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕಸಬಾ ಗಾಮ: ಸೋಮಿನಕೊಪ್ಪ 
ತ್ರ ರಿ.ಸ... ಹಿಸ್ಸಾ ನಂ.| ಖಾತೆದಾರರ ಹೆಸರು ಅನುಭವದಾರರ ವಿಸ್ತೀರ್ಣ ಚಕ್ಕುಬಂದಿ 
ಸಂ. | ನಂ. ಪೈಕಿ ಹೆಸರು ಎಕರೆ | ಗುಂ ಆಣೆ ತರಹೆ ಆಕಾರ | ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
ರೂ.ಪೈ. ಸ.ನಂ ಸ.ನಂ ಸ.ನಂ. ಸ.ನಂ. 
1 2 3 4 5 6 7 8 9 10 11 12 13 14 
1. 22 8 ಪೈಕಿ ಕೆ.ಹೆಚ್‌. ಕರಿಯಪ್ಪ ಬಿನ್‌ ಸ್ವಂತ 0 0-15 0 ತರಿ 0-80 22/5 ಸ.ನಂ.20 ಸ.ನಂ.22/8ರಲ್ಲಿ ಪಶುವೈದ್ಯ ಸ.ನಂ.22/8ರಲ್ಲಿ ಪಶುವೈದ್ಯ 
ಹನುಮಂತಪ್ಪ ಮಹಾವಿದ್ಯಾಲಯಕ್ಕೆ ಭೂ ಮಹಾವಿದ್ಯಾಲಯಕ್ಕೆ ಭೂ 
ಸ್ವಾಧೀನವಾದ ಪ್ರದೇಶ ಸ್ವಾಧೀನವಾದ ಪ್ರದೇಶ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.121 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ. (ಭೂಸ್ವಾಧೀನ-2 ಪುನರ್ವಸತಿ) 





೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕಃ ಎಲ್‌ಎಕ್ಕೂ / ಎಸ್‌ಆರ್‌ /42/2010-11, ದಿನಾಂಕ: 15.03.2011 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು ತಾಲ್ಲೂಕು ಗೂಳೂರು/ಹೆಬ್ಬೂರು ಗ್ರಾಮಗಳ ಕುಡಿಯುವ ನೀರಿನ ಯೋಜನೆಯ ವಿತರಣಾ ವ್ಯವಸ್ಥೆಯ ಉದ್ದೇಶಕ್ಕಾಗಿ ಆಗತ್ಯವಾಗಿದೆಯೆಂದು 





ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ರೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33/1991 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ 











ಬಗ್ಗೆ ಈ ಮೂಲಕ ನೋಟೀಸುಗಳನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, 








ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರು ರೆ, 





ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನು, 
ನೇಮಕ ಮಾಡಿದೆ. 








ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವದಿಯೊಳಗೆ ಅಥವಾ ಆದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 





33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 





ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ 











ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ ಗುತ್ತಿಗೆ ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ 











ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 



































ಅನುಸೂಚಿ 
ಜಿಲ್ಲೆ ಃ ತುಮಕೂರು ತಾಲ್ಲೂಕು ಃ ತುಮಕೂರು! ಕುಣಿಗಲ್‌ ಹೋಬಳಿ ಃಹೆಬ್ಬೂರು / ಕೊತ್ತಗೆರೆ ಗ್ರಾಮಗಳು ಃ 1) ಸಂಗಲಾಪುರ, 2) ದೊಡ್ಡಗುಣಿ, 3) ಸೂಳೇಕುಪ್ಪೆ ಕಾವಲ್‌ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ವಿಸ್ತೀರ್ಣ ಆಕಾರ 
ಸಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಸ.ನಂ ಎ-ಗುಂ ರೂ.ಪೈ 
1 2 3 4 s 6 7 8 9 10 11 
ಗ್ರಾಮಃ 1. ಸಂಗಲಾಪುರ 
1 ಗೋಪಾಲಯ್ಯ ಬಿನ್‌ ನಂಜುಂಡಯ್ಯ, ಅನಂತಯ್ಯ ಬಿನ್‌ ಶಾನೇಗೌಡ, 
ಗೋಪಾಲಯ್ಯ, ಅನಂತಯ್ಯ, ನಾಗರಾಜು, 
ನಾಗರಾಜು ಬಿನ್‌ ಶ್ಲಾನಯ್ಗ ಉ:ಚಿಕ್ಕಮರಿಯಪ್ಕ್ಚ ಶ್ಲಾನೇಗೌಡ ಬಿನ 76 ಖುಷಿ ಉಳಿಕೆ ಉಳಿಕೆ ಸ.ನಂ. 34 ಉಳಿಕೆ 0-02 0-07 
ನರ ಫೆ ಬು ದಳ ತ ನ 
ಶ್ಯಾನೇಗೌಡ, ಶಿವಣ್ಣ 
ಶ್ಲಾನಯ ಉ:ಮರಿಯಪ್ಮಶಿವಣ ಬಿನ್‌ ಆನಂದಯ 
ಕಜ ತ ಣಿ 5 
2 ಮಳ್ಳೇ ಉ: ಕೊರಮ ಬಿನ್‌ ಪೂಜಾರಿ ಮಳ್ಳೇ ಉ: ಕೊರಮ 65 ಖುಷ್ಕಿ ಸ.ನಂ. 32 ಉಳಿಕೆ ಉಳಿಕೆ ಸ.ನಂ. 33 0-01 1/4 0-04 
3 ರಂಗಸ್ವಾಮಿ ಬಿನ್‌ ಮರಿರಂಗಯ್ಯ ರಂಗಸ್ವಾಮಿ 64 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 63 ಸ.ನಂ. 32 0-02 0-06 

















































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೨೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ವಿಸ್ತೀರ್ಣ ಆಕಾರ 
ಸಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಸ.ನಂ ಎ-ಗುಂ ರೂ.ಪೈ 
1 2 3 4 5 6 7 8 9 10 11 
4 ವೆಂಕಟಯ್ಯ ಬಿನ್‌ ತಿಮ್ಮಯ್ಯ ವೆಂಕಟಯ್ಯ 63 ಖುಷಿ ಸ.ನಂ. 32 ಉಳಿಕೆ ಉಳಿಕೆ ಸ.ನಂ. 64 0-0 3/4 0-03 
5 ಸುರೇಶ್‌ ಬಿನ್‌ ಕಾಳಶಾನಯ್ಯ , 
ಸ.ನಂ. 
ಸುರೇಶ್‌ ಬಿನ ಕಾಳಶಾನಯ್ಯ ಗೆ ಗೌರಮ್ಮ ಕೋಂ ಲೇ.ಕಾಳಶಾನಯ್ಯ ಗೌರಮ್ಮ ಕೋಂ ಲೇ.ಕಾಳಶಾನಯ್ಯ, 31/1 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 0-02 1/2 0-09 
30/1 
ಮಲ್ಲಿಕಾರ್ಜುನಯ್ಯ 
6 ಆನಂದಯ್ಯ ಬಿನ್‌ ಲೇ.ಶಾನಯ್ಯ, ಗಂಗಶಾನಯ್ಯ ಬಿನ್‌ 
ಲೇ.ಶಾನಯ್ಯ, ಶೇನಮ್ಮ್ನ ಬಿನ್‌ ಲೇ.ಶಾನಯ್ಯ, ಸಿದ್ದೇಗೌಡ ಬನ್‌ ಆನಂದಯ್ಯ, ಗಂಗಶಾನಯ್ಯ, ಶೇನಮ್ಮ, | ತ 
i 2 ಚ ಜು ಚ ಈ 56 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 29 | ಸ.ನಂ. 30/1 0-03 3/4 0-14 
ಲೇ.ದೊಡ್ಡಚನೇಗೌಡ, ನಂಜಮ್ಮ ಬಿನ ದೊಡ್ಡಶಾನಯ್ಯ, ಸಿದ್ದೇಗೌಡ, ನಂಜಮ್ಮ, ಅನಂತಯ್ಯ 
ಅನಂತಯ್ಯ ಬಿನ್‌ ಕರಿಯಪ್ಪ 
ಆನಂದಯ್ಯ ಬಿನ್‌ ಲೇ.ಶಾನಯ್ಯ, ಗಂಗಶಾನಯ್ಯ ಬಿನ್‌ 
| | i ್ಸ ಆನಂದಯ್ಯ, ಗಂಗಶಾನಯ್ಯ, ಶೇನಮ್ಮ, 
ಲೇ.ಶಾನಯ್ಯ, ಶೇನಮ್ಮ ಬಿನ್‌ ಲೇ.ಕಾಳಯ್ಯ, ಸಿದ್ದೇಗೌಡ ಬಿನ್‌ | | ¥ F | | 
7 Ne k ಈ CR: ಸಿದ್ದೇಗೌಡ, ನಂಜಮ್ಮ, ಶ್ಯಾನೇಗೌಡ ಉ: 28 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 20 ಉಳಿಕೆ 0-03 0-11 
ಲೇ.ದೊಡ್ಡಚನೇಗೌಡ, ನಂಜಮ್ಮ ಬಿನ್‌ ದೊಡಶಾನಯ್ಸ ಈ ೪ 
01. [2 ಡಿ ಜೆ” 
ಕ ಚಂದ್ರಯ್ಯ 
ಶ್ರಾನೇಗೌಡ ಉ: ಚಂದ್ರಯ್ಯ ಬಿನ್‌ ಕರಿಯಪ್ಪ 
ಕಾಳಶಾನಯ್ಯ ಬಿನ್‌ ಆನಂದಯ್ಯ, ಬಿ.ಎಸ್‌. ಮಂಜುಳ ಬಿನ ಕಾಳಶಾನಯ್ಯ, ಬಿ.ಎಸ್‌. ಮಂಜುಳ 
8 26 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 25 ಉಳಿಕೆ 0-02 3/4 0-10 
ಕೆ.ಶಿವಣ್ಣ ಬಿನ್‌ ಕೆ.ಶಿವಣ್ಣ 
9 ನಂಜಮ್ಮ ಬಿನ್‌ ಕಾಳಶಾನೇಗೌಡ ಕೆಂಪಯ್ಯ 25 ಖುಷ್ಟಿ ಸ.ನಂ. ಗಡಿ ಉಳಿಕೆ ಉಳಿಕೆ ಸ.ನಂ. 26 0-01 1/2 0-06 
ಭೈರಪ್ಪ ಬಿನ್‌ ಲೇ.ಅಂದಾನಯ್ಯ, ಎನ್‌.ಜಿ. ಲಿಂಗಣ್ಣಯ್ಯ ಬಿನ್‌ ಭೈರಪ್ಪ, ಎನ್‌.ಜಿ. ಲಿಂಗಣ್ಣಯ್ಯ, ಗವಿ 
10 2 ಇ 5 ಇ 30/1 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 56 ಸ.ನಂ. 31/1 0-0 1/4 0-01 
ಲೇ:ಗಂಗಯ್ಯ, ಗವಿ ಸಿದ್ದಯ್ಯ ಬಿನ್‌ ಬ್ರೆರಪ್ಪ ಸಿದ್ದಯ್ಯ 
ಒಟ್ಟು 0-19 3/4 0-71 
ಗ್ರಾಮ: 2. ದೊಡ್ಡಗುಣಿ 
11 ಚಂದ್ರಯ್ಯ ಬಿನ್‌ ಸೇನಮ್ಮ ಚಂದ್ರಯ್ಯ 37/1 ಖುಷ್ಟಿ 37/6 ಸ.ನಂ. ಗಡಿ ಉಳಿಕೆ ಉಳಿಕೆ 0-01 1/2 0-05 
12 ಚಿಕ್ಕಶಾನಯ್ಮ ಬಿನ್‌ ದೊಡ್ಡಶಾನಯ್ಯ ಚಿಕ್ಕಶಾನಯ 37/6 ಖುಷಿ 37/11 37/1 ಉಳಿಕೆ ಉಳಿಕೆ 0-01 1/4 0-05 
13 ಹೊನಮ್ಮ ಕೋಂ ದೊಡ್ತಶಾನಯ್ಯ ಹೊನಮ 37/11 ಖುಷ್ಟಿ 37/9 37/6 ಉಳಿಕೆ ಉಳಿಕೆ 0-0 1/4 0-02 
14 ಸೂ.ಕು. 
ಗಂಗಶಾನಯ್ಯ ಬಿನ್‌ ಕೆಂಪಯ್ಯ, ದೊಡ್ಡಶಾನಯ್ಯ ಬಿನ್‌ 
ಇ 'ಗಂಗಶಾನಯ್ಯ, ದೊಡ್ಡಶಾನಯ್ಯ 37/9 ಖುಷ್ಕಿ ಕಾವಲ್‌ 37/11 ಉಳಿಕೆ ಉಳಿಕೆ 0-04 1/2 0-15 
ಲೇ.ಆನಂದಯ್ಯ ಈ 
65/3 









































































































































೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ವಿಸ್ತೀರ್ಣ ಆಕಾರ 
ಸಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಸ.ನಂ ಎ-ಗುಂ ರೂ.ಪೈ 
1 2 3 4 s 6 7 8 9 10 11 
15 ಪ.ಕೆಂಪಶಾನೇಗೌಡ, ನಂಜುಂಡಯ್ಯ ಉ:ಶಿವಣ್ಣ, ದೊಡ್ಡಶಾನಯ್ಯ ಪ.ಕೆಂಪಶಾನೇಗೌಡ, ನಂಜುಂಡಯ್ಯ 
FA 33/4 ಖುಷ್ಕಿ ಉಳಿಕೆ ಉಳಿಕೆ 33/5ಸಿ ಸ.ನಂ. ಗಡಿ 0-01 0-03 
ಬಿನ್‌ ಪ.ಕೆಂಪಶಾನೇಗೌಡ ಉ:ಶಿವಣ್ಣ, ದೊಡ್ಡಶಾನಯ್ಯ 
ಮುನಿಸ್ವಾಮಯ್ಯ ಬಿನ್‌ ದೊಡ್ಡಶಾಸೇಗೆ ಡ, ನಂಜುಂಡಯ್ಯ ಬಿನ್‌ 33/4 ಸ.ನಂ. 
16 ಮುನಿಸ್ವಾಮಯ್ಯ, ನಂಜುಂಡಯ್ಯ 33/5ಸಿ ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 60 0-02 1/2 0-08 
ದೊಡ್ಡಶಾಸೇಗೌಡ ಗಡಿ 
17 ಶೇನಮ್ಮ ಕೋಂ ಕೆಂಪಯ್ಯ ಶೇನಮ್ಮ 60/1 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 61 60/2 0-0 1/2 0-02 
18 ಶೇನಮ್ಮ ಕೋಂ ಕೆಂಪಶಾನಯ್ಯ ಶೇನಮ್ಮ 60/2 ಖುಷ್ಕಿ ಉಳಿಕೆ ಉಳಿಕೆ 60/1 60/3 0-0 1/2 0-02 
19 ಶೇನಮ್ಮ ಕೋಂ ಕೆಂಪಯ್ಯ ಶೇನಮ್ಮ 60/3 ಖುಷ್ಕಿ ಉಳಿಕೆ ಉಳಿಕೆ 60/2 60/4 0-0 1/2 0-02 
ಒಟ್ಟು 0-12 1/2 0-44 
ಗ್ರಾಮ: 3. ಸೂಳೇಕುಪ್ಪೆ ಕಾವಲ್‌ 
ಚಲುವ ರಂಗಯ್ಯ ಬಿನ ಚಿಕ್ಕರಂಗಯ್ಯ, ಕಾಳಶಾನಯ್ಯ ಬಿನ 
ಚಲುವ ರಂಗಯ್ಯ, ಕಾಳಶಾನಯ್ಯ, ದೊಡ್ಡಗುಣಿ 
20 ಆನಂದಯ್ಯ, ಗಂಗಯ್ಯ ಬಿನ ತಿರುಮಲಯ್ಯ, ಮಾಗಡಿ ರಂಗಯ್ಯ 65/3 ಖುಷ್ಕಿ 66/4 ಉಳಿಕೆ ಉಳಿಕೆ 0-01 1/4 0-05 
ಗಂಗಯ್ಯ, ಮಾಗಡಿ ರಂಗಯ್ಯ 37/9 
ಬಿನ್‌ ತಿರುಮಲಯ್ಯ 
ನಂಜುಂಡಯ್ಯ ಬಿನ್‌ ಚಿಕ್ಕಶಾನಯ್ಯ, ಸುಂದರಮ್ಮ ಕೋಂ 
21 ಲೇ.ದೊಡ್ಡಶಾನಯ್ಯ, ಆನಂದಯ್ಯ ಬಿನ್‌ ಲೇ.ಶಾನಯ್ಯ ಉ: ಸುಂದರಮ್ಮ, ಆನಂದಯ್ಯ, ತಿಬ್ಬಮ್ಮ 66/4 ಖುಷ್ಕಿ 66/3ಎ 65/3 ಉಳಿಕೆ ಉಳಿಕೆ 0-03 0-11 
ಬೆನಕಯ್ಥ ತಿಬ್ಬಮ್ಮ ಕೋಂ ಆನಂದಯ 
ಫಿ ಬ್ರ ಜ್ರ 
ನಾಗಮ್ಮ ಕೋಂ ರಾಜು, ಜಿ.ಪ್ರಕಾಶ್‌ ಬಿನ್‌ ಜಿ.ಸಿ. ಗಂಗಾಧರಯ್ಲ ನಂಜುಂಡಯ ಉ: ಚಂದ್ರಪ್ಪ ನಾಗಮ್ಮ, 
ಈ ಕ ಸೂ ಆ. 66/3ಎ1 
22 ಜಿ.ಸಿ. ಗಂಗಾಧರಯ್ಯ ಬಿನ ಪ.ಚಿಕ್ಕಶಾನೇಗೆ ಡ, ಜಿ.ಮೋಹನ್‌ ಬಿನ ಜಿ.ಪ್ರಕಾಶ್‌, ಜಿ.ಸಿ. ಗಂಗಾಧರಯ್ಯ, ಖುಷ್ಕಿ 68/3ಬಿ 66/4 ಉಳಿಕೆ ಉಳಿಕೆ 0-04 3/4 0-18 
66/ 3ಎ2 
ಜಿ.ಸಿ. ಗಂಗಾಧರಯ್ಯ ಜಿ.ಮೋಹನ್‌ 
23 ಕರಿಯಪ್ಪ ಬಿನ್‌ ಶಾನೇಗೌಡ, ಕಾಳಶಾನಯ್ಯ ಬಿನ್‌ ಶಾನೇಗೌಡ ಕರಿಯಪ್ಪ, ಕಾಳಶಾನಯ್ಯ 68/3ಬಿ ಖುಷ್ಕಿ 68/2 66/3ಎ ಉಳಿಕೆ ಉಳಿಕೆ 0-0 3/4 0-03 
ಕೆಂಪಶಾನಯ್ಯ ಬಿನ್‌ ದೊಡ್ಡಶಾನೇಗೆ ಡ, ದೊಡ್ಡಶಾನಯ್ಯ ಬಿನ ಉಳಿಕೆ 
24 ೫ ದೊಡ್ಡಶಾನಯ್ಯ, ಕೆಂಪಶಾನಯ್ಯ 68/2 ಖುಷ್ಕಿ 68/3ಬಿ ಉಳಿಕೆ ಉಳಿಕೆ 0-01 0-04 
ಪ.ಚಿಕ್ಕಶಾನೇಗೌಡ 70/3 
25 ಚಿಕ್ಕಶಾನಯ್ಯ ಬಿನ್‌ ಶಾನಯ್ಯ, ದೊಡ್ಡೇಗೌಡ ಚಿಕ್ಕಶಾನಯ್ಯ 70/3 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 70/4 0-0 1/2 0-02 





























































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೨೯ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಶ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ವಿಸ್ತೀರ್ಣ ಆಕಾರ 
ಸಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಸ.ನಂ ಎ-ಗುಂ ರೂ.ಪೈ 
1 2 3 4 s 6 7: 8 9 10 11 
ಕಾಳಶಾನಯ್ಯ ಬಿನ ಶಾನಯ್ಯ ಉ:ಮೋಟಯ್ಯ, ಕಾಳಶಾನಯ್ಯ ಬಿನ ಕಾಳಶಾನಯ್ಯ, ಕಾಳಶಾನಯ್ಯ, 
26 ಕೆಂಪಶಾನಯ್ಯ, ಕಾಳಶಾನಯ್ಯ ಬಿನ್‌ ದೊಡ್ಡಶಾನಯ್ಯ, ಅನಂತಯ್ಯ ಕಾಳಶಾನಯ್ಯ, ಅನಂತಯ್ಯ, 70/4 ಖುಷ್ಕಿ ಉಳಿಕೆ ಉಳಿಕೆ 70/3 70/5ಡಿ 0-0 1/2 0-02 
ಬಿನ್‌ ದೊಡ್ಡಶಾನಯ್ಯ, ಚಿಕ್ಕಶಾನಯ್ಯ ಬಿನ್‌ ದೊಡ್ಡಶಾನಯ್ಯ ಚಿಕ್ಕಶಾನಯ್ಯ 
27 ಶಾನೇಗೌಡ ಬಿನ್‌ ಕಾಳಶಾನೇಗೌಡ ಶಾನೇಗೌಡ 70/5ಡಿ ಖುಷ್ಕಿ ಉಳಿಕೆ ಉಳಿಕೆ 70/4 ಉಳಿಕೆ 0-0 1/4 0-01 
28 ಕರಿಯಪ್ಪ ಬಿನ್‌ ಶಾನೇಗೌಡ, ಕಾಳಶಾನಯ್ಯ ಬಿನ್‌ ಶಾನೇಗೌಡ ಕರಿಯಪ್ಪ, ಕಾಳಶಾನಯ್ಯ 70/5ಎ ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಗ್ರಾಮ ಕಾಣ 0-01 0-04 
29 ಕಾಳಶಾನಯ್ಯ ಬಿನ್‌ ಕರೇಕಣ್ಣಯ್ಯ ಕಾಳಶಾನಯ್ಯ 2/26 ಖುಷ್ಕಿ 16/11 ಸ.ನಂ. 43 ಉಳಿಕೆ ಉಳಿಕೆ 0-01 3/4 0-07 
30 ಜಿ.ಕೆ. ಅನಂತಯ್ಯ ಬಿನ್‌ ಕಾಳಶಾನಯ್ಯ ಜಿ.ಕೆ. ಅನಂತಯ್ಯ 16/9 ಖುಷ್ಕಿ ಉಳಿಕೆ 16/11 16/8 ರಸ್ತೆ 0-07 1/2 0-24 
31 ಕಾಳಶಾನಯ್ಯ ಬಿನ್‌ ಕರೇಕಣಯ್ಯ ಕಾಳಶಾನಯ್ಯ 16/11 ಖುಷ್ಕಿ 16/9 ಸ.ನಂ. 2 ಉಳಿಕೆ ಉಳಿಕೆ 0-0 1/4 0-01 
32 ಗಂಗಾಧರಯ್ಯ ಬಿನ್‌ ಗಂಗಯ್ಯ ಗಂಗಾಧರಯ್ಯ 16/8 ಖುಷ್ಕಿ ಉಳಿಕೆ ಉಳಿಕೆ 16/7 16/9 0-0 3/4 0-02 
33 ಜಿ.ಕೆ. ಅನಂತಯ್ಯ ಬಿನ್‌ ಕಾಳಶಾನಯ್ಯ ಜಿ.ಕೆ. ಅನಂತಯ್ಯ 16/7 ಖುಷ್ಕಿ ಉಳಿಕೆ ಉಳಿಕೆ 16/6ಎ 16/8 0-02 1/2 0-08 
34 ಗಂಗಶಾನಯ್ಯ ಬಿನ್‌ ಕೆಂಪಯ್ಯ 'ಗಂಗಶಾನಯ್ಯ 16/6ಎ ಖುಷ್ಕಿ ಉಳಿಕೆ ಉಳಿಕೆ 16/5 16/7 0-0 1/2 0-02 
35 ಶ್ಯಾನಯ್ಯ ಬಿನ್‌ ಲೇ.ಚಿಕ್ಕಶ್ಯಾನಯ್ಯ ಶ್ಯಾನಯ್ಯ 16/5 ಖುಷ್ಕಿ ಉಳಿಕೆ ಉಳಿಕೆ 16/4 16/6ಎ 0-0 1/2 0-02 
36 ಕೆಂಪಶಾನಯ್ಯ ಬಿನ್‌ ದೊಡ್ಡೇಗೆ ಡ ಕೆಂಪಶಾನಯ್ಯ 16/4 ಖುಷ್ಕಿ ಉಳಿಕೆ ಉಳಿಕೆ 16/3 16/5 0-0 3/4 0-03 
37 ಜಿ.ಕೆ. ಗಂಗಶಾನಯ್ಯ ಉ:ಗಂಗಾಧರಯ್ಯ ಜಿ.ಕೆ. ಗಂಗಶಾನಯ್ಯ ಉ:ಗಂಗಾಧರಯ್ಯ 16/3 ಖುಷ್ಕಿ ಉಳಿಕೆ ಉಳಿಕೆ 16/1 16/4 0-0 1/2 0-02 
38 ಜಿ.ಡಿ.ನಾರಾಯಣ ಬಿನ್‌ ದೊಡ್ಡಶಾನಯ್ಯ ಜಿ.ಡಿ.ನಾರಾಯಣ 16/1 ಖುಷ್ಕಿ ಉಳಿಕೆ ಉಳಿಕೆ 16/10 16/3 0-0 1/2 0-02 
39 ಕಾಳಶಾನಯ್ಯ ಬಿನ್‌ ಕರೇಕಣಯ್ಯ ಕಾಳಶಾನಯ್ಯ 16/10 ಖುಷ್ಕಿ ಉಳಿಕೆ ಉಳಿಕೆ 15 16/1 0-0 1/4 0-01 
40 ಕಾಳಶಾನಯ್ಯ ಕೋಂ ಕರೇಕಣಯ್ಯ ಕಾಳಶಾನಯ್ಯ 15/6 ಖುಷ್ಕಿ ಉಳಿಕೆ ಉಳಿಕೆ 15/5 ಸ.ನಂ. 16 0-0 1/4 0-01 
41 ಯಶೋಧ ಕೋಂ ಎನ್‌.ಕೆ. ನಂಜುಂಡಯ್ಯ ಯಶೋಧ 15/5 ಖುಷ್ಕಿ ಉಳಿಕೆ ಉಳಿಕೆ 15/4 15/6 0-0 1/2 0-02 
ಎನ್‌.ಕೆ. ನಂಜುಂಡಯ್ಯ ಬಿನ್‌ ಲೇ.ಶಾನಯ್ಯ ಉ:ಬೆನಕಯ್ಯ, ತ | ೯ 
42 _ ಕ ಕ ಎನ್‌.ಕೆ. ನಂಜುಂಡಯ್ಯ, ಯಶೋಧ 15/4 ಖುಷ್ಕಿ ಉಳಿಕೆ ಉಳಿಕೆ 15/3 15/5 0-0 3/4 0-03 
ಯಶೋಧ ಕೋಂ ಎನ್‌.ಕೆ. ನಂಜುಂಡಯ್ಯ 














































































































೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಶ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ವಿಸ್ತೀರ್ಣ ಆಕಾರ 
ಸಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಸ.ನಂ ಎ-ಗುಂ ರೂ.ಪೈ 
1 2 3 4 s 6 7: 8 9 10 11 
ಆನಂದಯ್ಯ ಬಿನ್‌ ನಂಜುಂಡಯ್ಯ, ಕಾಳಶಾನಯ್ಯ ಬಿನ್‌ 
43 ಆನಂದಯ್ಯ, ನಂಜುಂಡಯ್ಯ ಬಿನ್‌ ನಂಜುಂಡಯ್ಯ, ಕೆಂಪಶಾನಯ್ಯ ಆನಂದಯ್ಯ, ನಂಜುಂಡಯ್ಯ 15/3 ಖುಷ್ಕಿ ಉಳಿಕೆ ಉಳಿಕೆ 15/10 15/4 0-02 0-07 
ಬಿನ್‌ ಆನಂದೇಗೌಡ, ನಂಜುಂಡಯ್ಯ ಬಿನ್‌ ನಂಜುಂಡಯ್ಯ 
44 ಪ.ಚಿಕ್ಕಶಾನೇಗೌಡ ಚಿಕ್ಕಶಾನೇಗೌಡ 15/10 ಖುಷ್ಕಿ ಉಳಿಕೆ ಉಳಿಕೆ ಸ.ನಂ. 5 15/3 0-0 1/2 0-02 
45 ಜಿ.ಪ್ರಕಾಶ್‌ ಬಿನ್‌ ಜಿ.ಸಿ.ಸಂಗಾಧರಯ್ಯ ಜಿ.ಪ್ರಕಾಶ್‌ 5/23 ಬಿ ಖುಷ್ಕಿ ಉಳಿಕೆ ಉಳಿಕೆ 23/ಎ2 15/10 0-0 3/4 0-03 
46 ಜಿ.ಪ್ರಕಾಶ್‌ ಬಿನ್‌ ಜಿ.ಸಿ.ಸಂಗಾಧರಯ್ಯ ಜಿ.ಪ್ರಕಾಶ್‌ 5/23 ಎ2 ಖುಷ್ಕಿ ಉಳಿಕೆ ಉಳಿಕೆ 23 ಎ1 23 ಬಿ 0-0 3/4 0-03 
47 ಜಿ.ಕೆ. ಗಂಗಶಾನಯ್ಯ ಉ:ಗಂಗಾಧರಯ್ಯ ಬಿನ ಕೆಂಪಶಾನಯ್ಯ ಜಿ.ಕೆ. ಗಂಗಶಾನಯ್ಯ ಉ:ಕೆಂಪಶಾನಯ್ಯ 5/23 ಎ1 ಖುಷ್ಕಿ ಉಳಿಕೆ ಉಳಿಕೆ 5/19 5/23ಎ2 0-0 1/2 0-02 
ಗಂಗಾಧರಯ್ಯ ಬಿನ್‌ ಲೇಟ ದೊಡ್ಡಹೊನ್ನಯ್ಯ, ಜಿ.ಕೆ.ಗೌಡಯ್ಯ K 
48 ಗಂಗಾಧರಯ್ದ ಜಿ.ಕೆ ಗೌಡಯ 6/3ಎ ಖುಷಿ ಉಳಿಕೆ ಉಳಿಕೆ 6/1 23/ಎ1 0-02 3/4 0-10 
ಬಿನ್‌ ಗಂಗಯ್ಯ ? _ ಕ 
40 ಹೊನ್ಮಮ್ಮ ಕೋಂ ಕೆಂಪಯ್ಯ ಹೊನ್ನಮ್ಮ 6/1 ಖುಷ್ಕಿ ಉಳಿಕೆ ಉಳಿಕೆ 7/1ಎ 6/3ಎ 0-01 1/4 0-04 
50 ಜಿ.ಕೆ ಗೌಡಯ್ಯ ಬಿನ್‌ ಗಂಗಯ್ಯ ಜಿ.ಕೆ ಗೌಡಯ್ಯ 7/1 ಖುಷ್ಕಿ ಉಳಿಕೆ ಉಳಿಕೆ 1ಬಿ 6/1 0-0 1/4 0-01 
51 ಜಿ.ಕೆ.ಗೌಡಯ್ಯ ಬಿನ್‌ ಗಂಗಯ್ಯ ಜಿ.ಕೆ ಗೌಡಯ್ಯ 7/1ಬಿ ಖುಷ್ಕಿ ಉಳಿಕೆ ಉಳಿಕೆ 33/5ಸಿ 7/1 0-01 1/2 0-05 
ಒಟ್ಟು 1-00 1/2 1-47 
ಘೋಷಾರೆ 
ಕ್ರ.ಸಂ ಗ್ರಾಮಗಳು ತರಹೆ ವಿಸ್ತೀರ್ಣ 
1 ಸಂಗಲಾಪುರ ಖುಷ್ತಿ 0-19 3/4 
2 ದೊಡ್ಡಗುಣ ಖುಷಿ 0-12 1/2 
3 ಸೂಳೇಕುಪೆ ಕಾವಲ್‌ ಖುಷ್ತಿ 1-00 1/2 
ಒಟ್ಟು 1-32 3/4 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.91 ತುಮಕೂರು ಜಿಲ್ಲೆ, ತುಮಕೂರು. 






































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೩೧ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 


ಕ್ರಮಾಂಕಃ ಕಂಇ 92 ಭೂಸ್ಥಾತು 2010, ದಿನಾಂಕಃ15.02.2011 











ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕಃ ಎಲ್‌ಎಕ್ಕೂ ಎಸ್‌ಆರ್‌29/2009-10, ದಿನಾಂಕಃ 20.08.2009 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 





ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು 





ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಆಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 








ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಆಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 











ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ 





ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 





ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಬಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ ಃ ತುಮಕೂರು ತಾಲ್ಲೂಕು ಗುಬ್ಬಿ ಹೋಬಳಿ ಃ ಕಡಬಾ ಗ್ರಾಮಗಳು ಃ 1). ವಿ.ಕೋಡೀಹಳ್ಳಿ, 2) ಕಂಬಸಂದ್ರ 3) ಬೇಲೂರು 4) ಕಲ್ಲಹಳ್ಳಿ, 5) ಬಿಟ್ಟಗೊಂಡನಹಳ್ಳಿ 
ಚಕ್ಕುಬಂದಿ ಭೂಸ್ಲಾಧೀನದ ಜಮೀನಿನ 
ಕ್ರ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ ವಿಸೀರ್ಣ ಆಕಾರ 
ಸಂ ದಂ ೨ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂಪೆ 
1 2 3 4 5 6 7 8 9 10 11 
ಗ್ರಾಮ 1) ವಿ.ಕೋಡೀಹಳ್ಳಿ 
ಮರಿಗೌಡ ಬಿನ್‌ ನಂಜುಂಡಯ್ಯ ಲಕಿ ನರಸಮ್ಮ ಕೋಂ ಮರಿಗೌಡ, ಲಕಿ ನರಸಮ್ಮ, 
ಶೆ ಬ ಅ (J ಉಲ [(; 
ಕರಿಯಣ್ಣ, ರಂಗರಾಮಯ್ಯ ಯಿ ಲಕ ಒಮ್ಮ ನಡಿಕೇರಿಗೌಡ `ರಂಗರಾಮಯ್ಯ, ನಡಿಕೇರಿಗೌಡ, 
1 ತ 18/1 ಖುಷ್ಕಿ 21 ಉಳಿಕೆ ಉಳಿಕೆ ಉಳಿಕೆ 8 0-33 0-99 
ಬಿನ್‌ ಚಿಕ್ಷೇಗೌಡ, ಲಕ ,ಮ್ಮ ಕೋಂ ತಿರುಮಲಯ್ಲ ಲಕ ,ಮ್ಮ, ಲಕ್ಷಣಗೌಡ, ನಂಜುಂಡಯ 
5 ಬ. ೬ ಕೆ ಬಕ ಲ ಇ ಕ್ರ 
ಲಕ್ಕಣ್ಣಗೌಡ ಬಿನ್‌ ರಂಗಯ್ಯ, ನಂಜುಂಡಯ್ಯ ಬಿನ್‌ ಮರಿಗೌಡ 
2 ಲಕ್ಷಣ ಗ್ರಾಮಸರು ಲಕ್ಷಣ ಗ್ರಾಮಸರು 8 ಖುಷಿ 73 ಉಳಿಕೆ 18/1 ಉಳಿಕೆ ಉಳಿಕೆ 1-37 2-11 
ರಣ @ ರಣ ಛ ಶೆ 
3 ಗಿರಿಯಪ್ಪಗೌಡ ಬಿನ್‌ ವೆಂಕಟೇಗೌಡ ಗಿರಿಯಪ್ಪ ಗೌಡ 73 ಖುಷ್ಕಿ 59 8 ಉಳಿಕೆ ಉಳಿಕೆ 0-24 0-84 
4 ರಾಮಯ್ಯ ಬಿನ್‌ ಕೆಂಪಯ್ಯ ರಾಮಯ್ಯ 90 ಖುಷ್ಕಿ 91 69 59 ಉಳಿಕೆ 0-04 0-14 
5 ಮಸ್ತಾನ ಸಾಬ್‌ ಬಿನ್‌ ಕರೀಂ ಸಾಬ್‌ ಮಸ್ತಾನ್‌ ಸಾಬ್‌ 91 ಖುಷ್ಕಿ 92 90 ಉಳಿಕೆ ಉಳಿಕೆ 0-06 0-21 
6 ಸಾವಿತ್ರಮ್ಮ ಕೋಂ ರುದ್ರಯ್ಯ ಬಷೀರ್‌ ಸಾಬ್‌, ಸಾವಿತ್ರಮ್ಮ 92 ಖುಷ್ಕಿ 59 91 ಉಳಿಕೆ ಉಳಿಕೆ 0-06 0-21 




















































































































೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ಲಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ ಆಕಾರ 
ಸಂ ಸ್‌ ಈ ಸ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪ್ಪೆ 
1 2 3 4 5 6 7 8 9 10 11 
7. ನಂಜಯ್ಯ ನಂಜಯ್ಯ 86 ಖುಷ್ಕಿ 85 59 ಉಳಿಕೆ ಉಳಿಕೆ 0-11 0-38 
ಕರಿಯಣ್ಣ, ಕೆ.ಕೆ ರಾಮಯ್ಯ ಬಿನ್‌ ಕರೇಗೌಡ ಕರಿಯಣ್ಣ, ಕೆ.ಕೆ ರಾಮಯ್ಯ 
8 85 ಖುಷ್ಕಿ 84 86 ಉಳಿಕೆ ಉಳಿಕೆ 0-23 0-80 
ರಾಮಯ್ಯ ಬಿನ್‌ ಕರಿಗೌಡ, ಚಿಕ್ಕರಂಗಯ್ಯ ಬಿನ್‌ ಕಂಬೇಗೌಡ ರಾಮಯ್ಯ, ಚಿಕ್ಕರಂಗಯ್ಯ ಕಮ್ಮಸಂದ್ರ 
9 84 ಖುಷಿ ಉಳಿಕೆ 85 ಉಳಿಕೆ 0-08 0-28 
ಶ್‌ 
ಗಡಿ 
ಒಟ್ಟು 4-32 5-96 
ಗ್ರಾಮಃ 2) ಕಂಬಸಂದ್ರ 
ರಂಗಪ ಬಿನ್‌ ಕಂಬೇಗೌಡ, ಚಿಕರಂಗಪ ಬಿನ್‌ ಕಂಬೇಗೌಡೆ, ರಂಗಪ್ಪ ಚಿಕರಂಗಪ, ಗುಡಯ 
ಲಿ ಕ ಖಿ ಬಿ ರ ಬಿ [27 ಜೆ 
ಗುಡ್ಡಯ್ಯ ಬಿನ್‌ ಕಂಬೇಗೌಡ, ಗುಡ್ಲೇಗೌಡ ಬಿನ ರಂಗೇಗೌಡ, ಗುಡ್ಡೇಗೆ ಡ, ಜಯಮ್ಮ 
10 ಣೆ 60 ಖುಷ್ಕಿ 61 ಉಳಿಕೆ 59 ಉಳಿಕೆ 0-03 0-11 
ಮರಿಗುಡ್ಡಯ್ಯ, ಜಯಮ್ಮ ಕೋಂ ಮಾವಿನಳ್ಳಯ್ಯ, ರಂಗೇಗೌಡ 
ಬಿನ್‌ ಮರಿಗುಡ್ಡಯ್ಯ 
ಅಬ್ದುಲ್‌ ರಷೀದ್‌ ಬಿನ್‌ ಲೇ.ಗೌಸ್‌ ಮೊಹಿದ್ದೀನ್‌ ಅಬ್ದುಲ್‌ ರಷೀದ್‌ , ಲೇಗೌಸ್‌ 
11 61 ಖುಷ್ಕಿ ಉಳಿಕೆ 60 59 62/1 0-16 0-60 
ಮೊಹಿದೀನ್‌ 
೧ 
ಪುಟ್ಟಯ್ಯ ಬಿನ ಮರಿಗುಡ್ಡಯ್ಯ, ಮುನಿಯಪ್ಪ ಬಿನ ರಂಗಯ್ಯ, ಪುಟ್ಟಯ್ಯ, ಮುನಿಯಪ್ಪ, ಮುನಿಕೃಷ್ಣ 
12 4 7 1 58 ಖುಷ್ಕಿ 57 45/2 ಉಳಿಕೆ ಉಳಿಕೆ 0-16 0-56 
ಮುನಿಕಷ ಬಿನ್‌ ಮರಿಗುಡಯ 
ಲಣ ಡರ 
13 ಹಯಾರ್‌ ಸಾಬ್‌ ಬಿನ್‌ ಮೆಹಬೂಬ್‌ ಸಾಬ್‌ ನಭೀ ಸಾಬ್‌, ಹಯಾರ್‌ ಸಾಬ್‌ 45/1 ಖುಷ್ಕಿ 45/2 46 ಉಳಿಕೆ ಉಳಿಕೆ 0-26 0-91 
14 ಅ, ಅನೂರ್‌ ಸಾಬ್‌, ವೀರಭದ್ರಯ್ಯ ಬಿನ್‌ ಚಿಕ್ಕವೀರಭದ್ರಯ್ಯ | ಅ, ಅನೂರ್‌ ಸಾಬ್‌, ವೀರಭದ್ರಯ್ಯ 45/2 ಖುಷ್ಕಿ 58 45/1 ಉಳಿಕೆ ಉಳಿಕೆ 0-12 0-42 
15 ಮಹಮದ್‌ ಹುಸೇನ್‌ ಸಾಬ್‌ ಬಿನ್‌ ಮಹಮದ್‌ ಯಸೂಫ್‌ | ಮಹಮದ್‌ ಹುಸೇನ್‌ ಸಾಬ್‌ 42 ಖುಷ್ಕಿ 45/1 39 ಉಳಿಕೆ 46 0-12 0-45 
ಪುಟ್ಟಯ್ಯ ಬಿನ ಮರಿಗುಟ್ಟಯ್ಯ, ಮುನಿಯಪ್ಪ ಬಿನ ರಂಗಯ್ಯ, ಪುಟ್ಟಯ್ಯ, ಮುನಿಯಪ್ಪ, ಮುನಿಕೃಷ್ಣ, 
16 ಮುನಿಕೃಷ್ಣ ಬಿನ್‌ ಲೇ. ಮರಿಗುಡ್ಡಯ್ಯ, ನಾಗರಾಜು ಬಿನ ನಾಗರಾಜು 46 ಖುಷ್ಕಿ 45/1 39 42 ಉಳಿಕೆ 0-15 0-30 
ಮರಿಸೋಮಯ್ಯ 




















































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೩೩ 
ಚಕ್ಕುಬಂದಿ ಭೂಸ್ಲಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ ಆಕಾರ 
ಸಂ ನ ವ ಈ ಸ್‌ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪ್ಪೆ 
1 2 3 4 5 6 7 8 9 10 11 
ಹೆಚ್‌.ಡಿ. ನಾಗರಾಜು ಬಿನ್‌ ದೊಡೆಲ್ಲೇಗೌಡ, ದೊಡ್ಡೇಗೆ ಡ ಹೆಚ್‌.ಡಿ. ನಾಗರಾಜು, ದೊಡ್ಡೇಗೌಡ 
17 ಸ್‌ು 37 ಖುಷ್ಕಿ 39 ಉಳಿಕೆ ಉಳಿಕೆ 36 0-06 0-19 
ಬಿನ್‌ ದೊಡ್ಡೆಲ್ಲೇಗೌಡ 
18 | ಚಿಕ್ಕೆಲ್ಲಯ್ಯ ಬಿನ್‌ ಯಲ್ಲಯ್ಯ ಚಿಕ್ಕೆಲ್ಲಯ್ಯ 36 ಖುಷ್ಕಿ ಉಳಿಕೆ ಉಳಿಕೆ 37 35 0-18 0-63 
ಚಿತ್ತಯ್ಯ ಬಿನ್‌ ವರದಯ್ಯ, ಗುಡ್ಡಮ್ಮ ಕೋಂ ಯಲ್ಲಯ್ಯ, ಚಿತ್ತಯ್ಯ, 'ಗುಡ್ಡಮ್ಮ, ಗುಡ್ಡಮ್ಮ 
19 4 ii 11 35 ಖುಷ್ಕಿ ಉಳಿಕೆ ಉಳಿಕೆ 36 34/1 0-18 0-63 
ಗುಡಮ್ಮ ಕೋಂ ಯಲಯ್ವ 
ಎ ಈ ಬ 
20 ಮ. ರಪೂಪ್‌ ಬಿನ್‌ ಅ.ಖಾಸಿಂ ಸಾಬಾ ಜಾನ್‌ ಸಾಬ್‌, ಮ.ರಪೂಪ 34/1 ಖುಷ್ಕಿ ಉಳಿಕೆ ಉಳಿಕೆ 35 34/2 0-11 0-38 
ಸಿದ್ದಮ್ಮ ಕೋಂ ಲೇ.ಯಲ್ಲಪ್ಪ ಸಿದ್ದಮ್ಮ. ಅ.ರೆಹಮಾನ್‌, ಅ.ಖುದೂರ್‌, 
21 ಗ 34/2 ಖುಷ್ಕಿ ಉಳಿಕೆ ಬಿಟ್ಟಗಾನ ಹಳ್ಳಿ ಗಡಿ 34/1 ಉಳಿಕೆ 0-14 0-49 
ಮಹಮದ್‌ ಹುಸೇನ್‌ ಉ: ಬಾಬು ಭಃ 
ಒಟ್ಟು 4-07 5-67 
ಗ್ರಾಮಃ 3) ಬೇಲೂರು 
ಬಿ.ಎಂ. ಕರೇಗೌಡ ಬನ್‌ ಮುದ್ದರಂಗೇಗೌಡ ಬಿ.ಎಂ. ಕರೇಗೌಡ 
22 82 ಖುಷ್ಕಿ 83 ಉಳಿಕೆ 81/1 ಉಳಿಕೆ ಉಳಿಕೆ 0-16 0-39 
ಚಿಕ್ಕೀರಯ್ಯ ಬಿನ್‌ ಯರಯ್ಯ, ದುರ್ಗಜ್ರಯ್ಯ ಬಿನ್‌ ಈರಯ್ಯ, | ದುರ್ಗಜ್ಜಯ್ಯ ಶಿವಲಿಂಗಯ್ಯ, ಚಿಕ್ಕೀರಯ್ಯ ಬಿಟ್ಟಗಾನಹಳ್ಳಿ 
ಇಲಿವೆ ಲ ಲಪ 
23 ಶಿವಲಿಂಗಯ್ಯ ಬಿನ್‌ ಯರಯ್ಯ 83 ಖುಷ್ಕಿ ಉಳಿಕ 82 ಹ ಉಳಿಕೆ 0-07 0-23 
ಪಿ.ಆರ್‌. ರಾಮಲಿಂಗೇಗೌಡ ಬಿನ್‌ ಲೇಸಾಮೇಗಾಡ, ಪಿ.ಆರ್‌. ರಾಮಲಿಂಗೇಗೌಡ, 
ಬಿ.ಎಂ.ಕರೇಗೌಡ ಬಿನ ಮುದ್ದರಂಗೇಗೆ ಡ, ರಮೇಶ ಬಿನ ಬಿ.ಎಂ.ಕರೇಗೌಡ, ರಮೇಶ, ಶಿವಣ್ಣ, 
ಬಿ.ಎಂ.ಕರೇಗೌಡ, ಶಿವಣ್ಣ ಬಿನ್‌ `ರುದ್ರಯ್ಯ, ಬಿ.ಆರ್‌. ತಿಮ್ಮಮ್ಮ, ಲಕಿ ದೇವಮ್ಮ, ಎಂ.ಎಸ್‌. 
24 ೫ 81/1 ಖುಷ್ಕಿ 82 81/1 ಉಳಿಕೆ 81/3 0-20 0-50 
ಶಿವಕುಮಾರ್‌ ಬಿನ್‌ ರಂಗೇಗೌಡ, ತಿಮ್ಮಮ್ಮ ಕೋಂ ಕಮಲಮ್ಮ 
ಕೆಂಪೇಗೌಡ, ಲಕಿ ದೇವಮ, ಕೋಂ ಲೇ.ತಣ್ಣೀರೇಗೌಡ, 
ue e ಣ 
ಎಂ.ಎಸ್‌. ಕಮಲಮ್ಮ ಕೋಂ ಬಿ.ಆರ್‌. ಶಿವಕುಮಾರ್‌ 
25 ವೆಂಕಟಾಚಲಯ್ಯ ಬಿನ ಕೆಂಪಯ್ಯ ವೆಂಕಟಾಚಲಯ್ಯ 81/3 ಖುಷ್ಕಿ ಉಳಿಕೆ ಉಳಿಕೆ 81/1 81/4 0-29 0-72 























































































































೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ಲಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ ಆಕಾರ 
ಸಂ ಹ್‌ ಇ ನ್‌ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪ್ಪೆ 
1 2 3 4 5 6 7 8 9 10 11 
26 ಶಿವಣ್ಣ ಬಿನ್‌ ರುದ್ರಯ್ಯ ಶಿವಣ್ಣ 81/4 ಖುಷ್ಕಿ ಉಳಿಕೆ ಉಳಿಕೆ 81/3 81/5 0-29 0-72 
ಮೂಗಣ್ಣ ಗೌಡ ಬಿನ್‌ ರಾಮೇಗೌಡ ವ ಇಗಣ್ಣಗೌಡ 50/5, 
27 81/5 ಖುಷ್ಕಿ ಉಳಿಕೆ ಉಳಿಕೆ 81/4 1-08 1-20 
50/6 
28 ಪುಟ್ಟರ ೦ಗಮ್ಮ ಕೋಂ ಈರಣ್ಣ ಪುಟ್ಟರಂಗಮ್ಮ 50/5 ಖುಷ್ಕಿ 50/6 ಉಳಿಕೆ 81/5 50/2 0-06 0-12 
29 ಶಾರದಮ್ಮ ಕೋಂ ಈರಣ್ಣ ಶಾರದಮ್ಮ 50/6 ಖುಷ್ಕಿ 40 50/5 81/5 50/2 0-16 0-36 
ತಿಮ್ಮಮ್ಮ ಕೋಂ ಕೆಂಪೇಗೌಡ, ಬಿ.ಆರ್‌.ಮರಿರಂಗೇಗೌಡ ತಿಮ್ಮಮ್ಮ, ಬಿ.ಆರ್‌.ಮರಿರಂಗೇಗೌಡ, 
30 50/1 ಖುಷ್ಕಿ 50/2 ಉಳಿಕೆ ಉಳಿಕೆ 51 0-15 0-30 
ಬಿನ್‌ ಲೇ.ರಂಗಪ್ಪ. ಬಿ.ಆರ್‌. ರಂಗೇಗೌಡ ಬಿನ್‌ ಲೇ.ರಂಗಪ್ಪ ಬಿ.ಆರ್‌. ರಂಗೇಗೌಡ 
31 ತಿಮ್ಮಯ್ಯ ಬಿನ್‌ ಕೆಂಪಯ್ಯ ತಿಮ್ಮಯ್ಯ, ತಿಮ್ಮಯ್ಯ 50/2 ಖುಷ್ಕಿ ಉಳಿಕೆ 50/1 50/5, 50/6 ಉಳಿಕೆ 0-36 0-72 
ಹುಚ್ಚಪ ಬಿನ್‌ ಬೇಲೂರಯ್ಚ ಸಣರಂಗಯ ಬಿನ್‌ ಕೆಂಪಯ್ಣ ತಿಮ್ಮಮ್ಮ, ಹುಚ್ಚಪ್ಪ 
ಚಲ ಕೆ ಣ ನಿ ಜೆ” ೮ ಆ ಚಲ ೨ ೨ 
32 100 ಖುಷ್ಕಿ ಉಳಿಕೆ 51 54 ಉಳಿಕೆ 0-16 0-52 
ಮರಿಯಪ್ಪ, ತಿಮ್ಮಮ್ಮ ಕೋಂ ತಿಮ್ಮ ಯ ಸಣರಂಗಯ 
ಉಿ' ಆ ಈ ಶಿ ಣ ಕೆ 
33 ಬೋರೇಗೌಡ ಬಿನ್‌ ನಂಜುಂಡೇಗೌಡ ಬೋರೇಗೌಡ 53/1 ಖುಷ್ಕಿ ಉಳಿಕೆ ಉಳಿಕೆ 54 53/2 0-09 0-25 
34 ಡಿ.ಎಂ.ರೂಪ ಕೋಂ ಕೆ.ಕೋದಂಡರಾಮ್‌ ಡಿ.ಎಂ.ರೂಪ 53/2 ಖುಷ್ಕಿ ಉಳಿಕೆ ಉಳಿಕೆ 53/1 53/3 0-05 0-14 
ರಂಗಮ್ಮ ಕೋಂ ಚನ್ನಿಂಗಯ್ಕ್ಯ, ಬಿ.ಸಿ.ಕೇಶವಮೂರ್ತಿ ಬಿನ ರಂಗಮ್ಮ, ಬಿ.ಸಿ.ಕೇಶವಮೂರ್ತಿ, 
35 ಕ 53/3 ಖುಷ್ಕಿ ಉಳಿಕೆ ಉಳಿಕೆ 53/2 52/2ಬಿ 0-08 0-22 
ಚನ್ನಿಂಗಯ್ಯ, ಕೆಂಪಯ್ಯ ಬಿನ್‌ ಬೋರಯ್ಯ ಕೆಂಪಯ್ಯ 
36 ಸಿದ್ದಮ್ಮ ಕೋಂ ರಂಗರಾಮಯ್ಯ ಸಿದ್ದಮ್ಮ 52/2ಎ ಖುಷ್ಕಿ ಉಳಿಕೆ ಉಳಿಕೆ 52/2ಬಿ 52/1 0-03 0-09 
37 ಲಕ್ಕಯ್ಯ ಬಿನ್‌ ಹನುಮಯ್ಯ ಲಕ್ಕಯ್ಯ 52/2ಬಿ ಖುಷ್ಕಿ ಉಳಿಕೆ ಉಳಿಕೆ 53/3 52/2ಎ 0-05 0-15 
ಕರಿಯಪ್ಪ ಬಿನ್‌ ಕಾಟಯ್ಯ, ಬೈರೂಬೀ ಬಿನ್‌ ಕಲ್ಲೂರೀ ಕರಿಯಪ್ಪ, ಬೈರೂಬೀ ಕಲ್ಪ ಹಳ್ಳಿ 
38 4 52/1 ಖುಷ್ಕಿ ಉಳಿಕೆ ಉಳಿಕೆ 52/2ಎ oi 0-12 0-36 
ಗಡಿ 
39 ಬಿ.ಕೆ. ನಾರಾಯಣಪ್ಪ ಬಿನ ಲೇ.ಹನುಮಂತಯ್ಯ ಬಿ.ಕೆ.ನಾರಾಯಣಪ್ಪ 54/3 ಖುಷ್ಕಿ 100 ಉಳಿಕೆ ಉಳಿಕೆ 53/1 0-10 0-32 
ಒಟ್ಟು 7-10 7-31 


























































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ೩೩೫ 
ಚಕ್ಕುಬಂದಿ ಭೂಸ್ಲಾಧೀನದ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ ಆಕಾರ 
ಸಂ ಸ ಸ್‌ il ನ್‌ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪ್ಪೆ 
1 2 3 4 5 6 7 8 9 10 11 
ಗ್ರಾಮಃ 4) ಕೆ.ಕಲ್ಲಹಳ್ಳಿ 
40 ಮಹಮದ್‌ ಹನೀಫ್‌ ಕೋಂ ಮೊಜೂಭೀ ಮಹಮದ್‌ ಹನೀಫ್‌ 173 ಖುಷ್ಕಿ ಉಳಿಕೆ 174 ಬೇಲೂರು 38 0-19 0-77 
4] ಮಹಮದ್‌ ಹನೀಫ್‌ ಕೋಂ ಮೊಜೂಭೀ ಮಹಮದ್‌ ಹನೀಫ್‌ 174 ಖುಷ್ಕಿ 173 ಉಳಿಕೆ ಬೇಲೂರು ಗಡಿ 38 0-22 0-89 
42 ಮರಿಹುಚ್ಚಯ್ಯ ಮರಿಹುಚ್ಚಯ್ಯ 167 ಖುಷ್ಕಿ ಉಳಿಕೆ ಉಳಿಕೆ 43 38 ಉಳಿಕೆ 0-09 0-32 
ಕರಿಯಪ್ಪ ಬಿನ ನಂಜಪ್ಪ, ವಲೀಸಾಬ್‌ ಬಿನ್‌ ಇಮಾಂ ಸಾಬ್‌, | ಎನ್‌.ಎಂ. ಶಿವಣ್ಣ, ನಜೀರ್‌ ಅಹಮದ್‌, 
ಎನ್‌.ಎಂ. ಶಿವಣ್ಣ ಬಿನ ಮರಿಯಪ್ಪ, ನಜೀರ್‌ ಅಹಮದ್‌ ದಿಲ್‌ ಶಾದ್‌ ಬೇಗಂ, ಕರಿಯಪ್ಪ, 
43 43 ಖುಷ್ಕಿ 167 165 ಉಳಿಕೆ ಉಳಿಕೆ 0-13 0-45 
ಬಿನ್‌ ಮಹಮದ್‌ ಹುಸೇನ್‌, ದಿಲ್‌ ಶಾದ್‌ ಬೇಗಂ ಕೋಂ ವಲೀಸಾಬ್‌, ಮಹಮದ್‌ ಹುಸೇನ್‌, 
ನಜೀರ್‌ ಅಹಮದ್‌ ಎನ್‌.ಎಂ. ಶಿವಣ್ಣ 
ಅಬುಲ್‌ ಹಮೀದ್‌ ಬಿನ್‌ ಲೇ.ಮಹಮದ್‌ ಇಬ್ರಾಹಿಂ, ಅಬುಲ್‌ ಹಮೀದ್‌, ಬಸವಣ್ಣ, 
ಇ is 165/1,2,3, 
44 ಬಸವಣ್ಣ ಬಿನ್‌ ಲೇ.ಬೆಟ್ಟಯ್ಯ, ಮೆಹರುನೀಸಾ ಕೋಂ ಲೇ. ಮೆಹರುನೀಸಾ ಖುಷ್ಕಿ 43 164 ಉಳಿಕೆ ಉಳಿಕೆ 0-14 0-48 
5 ತ ಹಿಸ್ಸೆಗಳಾಗಿವೆ 
ಬಾಜಿ ಅಬ್ದುಲ್‌ ಸಮರ್‌ 
ದೊಡ್ಡತಾಯಮ್ಮ ಕೋಂ ನಂಜಪ್ಪ, ಸಿದ್ದಮ್ಮ ಕೋಂ ದೊಡ್ಡತಾಯಮ್ಮ, ಸಿದ್ದಮ್ಮ 
45 Ny 164 ಖುಷ್ಕಿ 165 164 ಉಳಿಕೆ ಉಳಿಕೆ 0-17 0-60 
ರಂಗರಾಮಯ್ಯ 
ಸಿದಮ, ಕೋಂ ರಂಗರಾಮಯ್ಣ್ಲ ರಂಗಮ್ಮ ಕೋಂ ನಾಗಯ್ಯ ಸಿದಮ್ಮ, ರಂಗಮ್ಮ, ಚಂದ್ರಪ 
೧ಎ ಈ ಜೆ” ೬ ಜೆ ಎ ಆ ಆ ಖಿ 
46 ಲೇ.ರಾಮಕೃಷ್ಣಯ್ಯ, ಚಂದ್ರಪ್ಪ ಬಿನ ಮುದ್ದಬೋರೇಗೌಡ, 163 ಖುಷ್ಕಿ 164 ಉಳಿಕೆ ಉಳಿಕೆ 142 0-06 0-21 
ಚಂದ್ರಪ್ಪ ಬಿನ್‌ ಮುದ್ದಬೋರೇಗೌಡ 
ಮಹಮದ್‌ ದಸ್ತಗಿರ್‌ ಬಿನ್‌ ಯಲೂರುವಲಿಸಾಬ್‌, ಮಹಮದ್‌ ದಸ್ತಗಿರ್‌ , ಮಹಮದ್‌ 
ಮಹಮದ್‌ ದಸ್ತಗಿರ್‌ ಬಿನ್‌ ವಲೀಸಾಬ್‌, ಮಹಮದ್‌ ದಸ್ತಗಿರ್‌, ಮಹಮದ್‌ ಅಮೀರ್‌, 
47 ಅಮೀರ್‌ ಬಿನ್‌ ಮಹಮದ್‌ ವಲೀಸಾಬ್‌, ಮಹಮದ್‌ ಮಹಮದ್‌ ಈಸೋಫ್‌, ಮಹಮದ್‌ 142 ಖುಷ್ಕಿ ಉಳಿಕೆ 141 163 ಉಳಿಕೆ 0-24 0-84 
ಈ ಸೋಫ್‌ ಬಿನ್‌ ಮಹಮದ್‌ ವಲೀಸಾಬ್‌, ಮಹಮದ್‌ ಇಬ್ರಾಹಿಂ 
ಇಬ್ರಾಹಿಂ ಬಿನ್‌ ಮಹಮದ್‌ ವಲೀಸಾಬ್‌ 
ಒಟು 3-04 4-56 



































೩೩೬ 











































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೧, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
4 ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
1 ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪ್ಪೆ 
1 2 3 4 5 6 7 8 9 10 11 
ಗ್ರಾಮಃ 5) ಬಿಟ್ಟಗೊಂಡನಹಳ್ಳಿ 
ಗೋಪಾಲಯ್ಯ ಬಿನ ವೆಂಕಟಪ್ಪ, ಬಿ.ಟಿ.ನಾರಾಯಣಗೆ ಡ ಗೋಪಾಲಯ್ಯ, ಬಿ.ಟಿ.ನಾರಾಯಣಗೌಡ ಬೇಲೂರು 
48 138/2ಎ ಖುಷ್ಕಿ 138/3 ಉಳಿಕೆ ಉಳಿಕೆ 1-14 1-48 
ಗಡಿ 
ಬಿ.ವಿ. ಗೋಪಾಲಯ್ಯ ಬಿನ ವೆಂಕಟಪ್ಪ, ಬಿ.ಆರ್‌. ಬಿ.ವಿ. ಗೋಪಾಲಯ್ಯ, ಬಿ.ಆರ್‌. 
4೨ | ಪ್ರಸನ್ನಕುಮಾರ್‌ ಬನ್‌ ರಾಮಯ್ಯ ಬಿ.ಆರ್‌ಸವಿಕುಮಾರ್‌ | ಪ್ರಸನ್ನಕುಮಾರ್‌, ಬ.ಆರ್‌.ರವಿಕುಮಾರ್‌, ಮ ಭು ಜು ಟ್‌ ಚ ಸ್ರತ ವ ತ 
ಉ:ಬ.ಆರ್‌. ರವಿಶಂಕರ್‌ ಬಿನ್‌ ರಾಮಯ್ಯ ಬಿ.ಆರ್‌. ರವಿಶಂಕರ್‌ ಗ ಗಡಿ 
ಒಟ್ಟು 1-34 2-03 
$ ಘೋಷ್ಟಾರೆ $ 
ಕ್ರ.ಸಂ. ಗ್ರಾಮದ ಹೆಸರು ಮುಷ್ಠಿ ತರಿ ಒಟ್ಟು 
1 ವಿ.ಕೋಡಿಹಳ್ಳಿ 4-32 - 4-32 
2 ಕಂಬಸಂದ್ರ 4-07 ದ 4-07 
3 ಬೇಲೂರು 7-10 ಜೆ 7-10 
4 ಕೆ.ಕಲ್ಲಹಳ್ಳಿ 3-04 - 3-04 
5 ಬಿಟ್ಟಗೊಂಡನಹಳ್ಳಿ 1-34 - 1-34 
ಒಟ್ಟು 21-07 | 21-07 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.109 


ಎಂ. ವೆಂಕಟೇಶಮೂರ್ತಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ. (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





